ಕರ್ನಾಟಕ ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ -: 960 
ಸದಸ್ಯರ ಹೆಸರು : ಶ್ರೀ ಆಯನೂರು ಮಂಜುನಾಥ್‌ (ಪದವೀಧರರ ಕ್ಷೇತ್ರ) 
ಉತ್ತರಿಸಬೇಕಾದ ದಿನಾಂಕ : 21/12/2021 


ಉತ್ತರಿಸಬೇಕಾದ ಸಚಿವರು :  ಪಗರಾಭಿವೃದ್ಧಿ ಸಚಿವರು 


ಜಮೀನು ಒತ್ತುವರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ 
ಸಾರ್ವಜನಿಕ ಹಿತಾಸಕ್ತಿ ರಿಟ್‌ ಅರ್ಜಿ ಸಂಖ್ಯೆ: 
15511-14/2013 (ಪಿ.ಐ.ಎಲ್‌) ಹಿನ್ನೆಲೆಯಲ್ಲಿ 
ಅತಿಕ್ರಮಣ ತೆರವುಗೊಳಿಸಲು ಶಿವಮೊಗ್ಗ 
ಜಿಲ್ಲಾಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆ 
ಆಯುಕ್ತರು 2018-19ರಲ್ಲಿ ಕ್ರಮ ಕೈಗೊಂಡಿದ್ದು 
ನಿಜವೇ; 

ಹಾಗಿದ್ದಲ್ಲಿ, ಶಿವಮೊಗ್ಗ ಮಹಾನಗರ ಪಾಲಿಕೆ 
ವ್ಯಾಪ್ತಿಯಲ್ಲಿ ಸರ್ಕಾರದ ಜಾಗ/ಭೂಮಿ 
ಅತಿಕ್ರಮಣವಾದ ವಾರ್ಡುವಾರು ವಿವರವಾದ 
ಮಾಹಿತಿಯನ್ನು ಹಾಗೂ ಜಾಗದ ಮೌಲ್ಯವನ್ನು 
ನೀಡುವುದು; 

ಅತಿಕ್ರಮಣ ತೆರವುಗೊಳಿಸಲು ಕೈಗೊಂಡ ಕ್ರಮದ 
ಮಾಹಿತಿ ನೀಡುವುದು; ಇಲ್ಲವಾದಲ್ಲಿ, ಯಾವ 
ಕಾರಣಕ್ಕಾಗಿ ಕ್ರಮಕೆ ಗೊಳ್ಳದಿರುವ ಬಗ್ಗೆ ವಿವರವಾದ 
ಮಾಹಿತಿ ನೀಡುವುದು; 

ತಾಣ ತವು ವಿಚಾರದಲ್ಲಿ ಅಧಿಕಾರಿಗಳು 
ಲಂಚದ ಹಣ ಪಡೆದು ತೆರವುಗೊಳಿಸುವುದನ್ನು ಕೈ 
ಬಿಟ್ಟಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಅಂತಹ ಅಧಿಕಾರಿಗಳ ಮೇಲೆ ಕೈಗೊಂಡ 
ಕ್ರಮವೇನು? 


ಶಿವಮೊಗ್ಗ ಮಹಾನಗರಪಾಲಿಕೆ ವ್ಯಾಪ್ತಿಯಲ್ಲಿ 254 ಸರ್ಕಾರಿ 
ಜಾಗ ಮತ್ತು ಭೂಮಿಗಳ ಅತಿಕ್ರಮಣವಾಗಿರುವ ವಾರ್ಡ್‌ 
ವಾರು ಪಟ್ಟಿ ಹಾಗೂ ಅವುಗಳ ಅಂದಾಜು ಮೌಲ್ಯದ 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಲಾಗಿದೆ. ' 


ಈಗಾಗಲೇ ವಾರ್ಡ್‌ ವಾರು ಪಟ್ಟಿಯಲ್ಲಿರುವ ಹೆಲವು 
ಪ್ರಕರಣಗಳ ಒತ್ತುವರಿದಾರರಿಗೆ ಮಹಾನಗರ ಪಾಲಿಕೆಯಿಂದ 
ತಿಳುವಳಿಕೆ ನೋಟೀಸನ್ನು ನೀಡಲಾಗಿರುತ್ತದೆ. 


ಅತಿಕ್ರಮಣ ತೆರವು ವಿಚಾರದಲ್ಲಿ ಮಹಾನಗರ ಪಾಲಿಕೆಯ 
ಅಧಿಕಾರಿಗಳು ಲಂಚದ ಹಣ ಪೆಡೆದು 
ತೆರವುಗೊಳಿಸುವುದನ್ನು ಕೈ ಬಿಟ್ಟಿರುವ ಯಾವುದೇ 
ಪ್ರಕರಣಗಳು ವರದಿಯಾಗಿರುವುದಿಲ್ಲ. 


ಸಂಖ್ಯೆ: ನಅಇ 49 ಶಿಮಪಾ 2021(ಇ) ಎ 


ಎ. ಬಳವರಾಜ) 
pe ಸಚಿವರು 


ಕವಿಸ pA KY 5} 


ಸಾಷ್ಟಲ್ನಿ ಸುಳಿಯ 


